ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 28 ನೇ ಸೆಪ್ಟೆಂಬರ್‌, 2020 


ಕಾರ್ಮಿಕ ಕಲ್ಯಾಣ ನಿಧಿಯ ಕುರಿತು 


ಶ್ರೀ ಪಿ.ಆರ್‌.ರಮೇಶ್‌ (ನಾಮನಿರ್ದೇಶನ ಹೊಂದಿದವರು) :- 
848 (958) ಮಾನ್ಯ ಕಾರ್ಮಿಕ ಹಾಗೂ ಸಕ್ಕರೆ ಸಜಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕಳೆದ 3 ವರ್ಷಗಳಿಂದ ರಾಜ್ಯದ ಕಾರ್ಮಿಕರ ಕಲ್ಯಾಣ ನಿಧಿಯ ಬೊಕ್ಕಸದಲ್ಲಿ ಕಾರ್ಮಿಕರ ಉಪಕರ 
(Labour Cess) ಮುಖಾಂತರ ಸಂಗ್ರಹವಾದ ಒಟ್ಟು ಮೊತ್ತವೆಷ್ಟು ; (ವರ್ಷವಾರು ವಿವರ ನೀಡುವುದು) 


(ಆ) ಈ ಸಂಗ್ರಹವಾದ ನಿಧಿಯಲ್ಲಿರುವ ಹಣವನ್ನು ಸರ್ಕಾರ ಯಾವ ಯಾವ ಯೋಜನೆಗಳಿಗೆ 
ಅನುದಾನವಾಗಿ ಉಪಯೋಗಿಸಲು ಮಾರ್ಗಸೂಚಿಗಳು ಅಸ್ಮಿತ್ವದಲ್ಲಿದೆ ; (ವಿವರ ನೀಡುವುದು) 


(ಇ) ಪ್ರಸ್ತುತ ಕರೋನ ಮಹಾಮಾರಿ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಸಂಕಷ್ಟಕ್ಕೆ ಗುರಿಯಾಗರುವ ಅನೇಕ 
ಕಾರ್ಮಿಕರ ಮತ್ತು ಅವರ ಅವಲಂಬಿತ ಕುಟುಂಬಗಳ ಶ್ರೇಯೋಭಿವೃದ್ಧಿಗೆ ಈ ವಿಧಿಯನ್ನು ಸರ್ಕಾರ 
ಬಳಕೆ ಮಾಡಲು ಚಿಂತಿಸಿದೆಯೇ ; (ವಿವರ ನೀಡುವುದು) ಬಳಕೆ ಮಾಡಿದ್ದಲ್ಲಿ, ಸರ್ಕಾರವು ಈ 
ಅನುದಾನವನ್ನು ಯಾವ ರೀತಿಯಲ್ಲಿ ಉಪಯೋಗಿಸಿದೆ ? (ಮಾಹಿತಿ ನೀಡುವುದು) 


